ಕರ್ನಾಟಕ ವಿಧಾನ ಪರಿಷತ್ತು 


ಚೆಕ್ಕೆ ಗುರುತಿಲ್ಲದ ಪ್ರಶ್ನ ಸಂಷ್ಯೆ 919 

ಮಾನ್ಯ ಸದಸ್ಯರ ಹೆಸರು ಶ್ರೀ ಯು.ಬಿ`ವೆಂಕಟೇಶ್‌ (ನಾಮನಿರ್ದೇಶನ 
ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ 20.09.2021 


ಉತ್ತರಿಸುವ ಸಚವರು 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ. ಸಚಿವರು 


ಕಸಂ. ಪಶ್ನೆ ಉತ್ತರ 
ಅ [ವಿಶ್ವ ಆರೋಗ್ಯ ಸಂಸ್ಥೆಯ ನಿಗದಿತ 
ಮಾನದಂಡಗಳ ಅನುಸಾರ ರಾಜ್ಯದಲ್ಲಿ ಪ್ರತಿ ಹೌದು 


ಸಾವಿರ ಜನರಿಗೆ ವೈದ್ಯರ ಸಂಖ್ಯೆ ತೀರಾ 
ಕಡಿಮೆ ಇದೆಯೇ; ಹಾಗಿದ್ದಲ್ಲಿ ವಿವರಗಳನ್ನು 
ಒದಗಿಸುವುದು; 


| ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 1000 ಜನರಿಗೆ 
ಒಬ್ಬರು ವೈದ್ಧರಿರಬೇಕು ಕರ್ನಾಟಕ ರಾಜ್ಯದ ಸರ್ಕಾರಿ 
ಆಸ್ಪತ್ರೆಗಳಲ್ಲಿ 10000 ಜನರಿಗೆ ಒಬ್ಬರು (1. 19) ವೈದ್ಯರು 
ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 


ಆ[ನೈದ್ಯಕ ಇಷತಮನ್ನು ಸರದಾಗಸವ 
ಸರ್ಕಾರ ಕೈಗೊಳ್ಳುತ್ತಿರುವ ಕಮಗಳೇನು೧ 


ವೈದ್ಯರ ಅವಶ್ಯಕತೆಯನ್ನು ಸರಿದೂಗಿಸಲು ಕೈಗೊಂಡಿರುವ 
ಕ್ರಮಗಳು; ೫ ನ 


4 
2020-21 ನೇ ಸಾಲಿನ ವಿಶೇಷ ನೇರ ನೇಮಕಾತಿ, ಸಮಿತಿ 
ಮೂಲಕ ಇಲಾಖೆಯಲ್ಲಿ ಖಾಲಿ ಇರುವ 1048 ಸಾಮಾನ್ಯ 
ಕರ್ತವ್ಯ ವೈದ್ಯಾಧಿಕಾರಿ ಹಾಗೂ 692 ತಜ್ಞ ವೈದ್ಯರುಗಳನ್ನು 
ನೇಮಕ ಮಾಡಲು ಕ್ರಮ ವಹಿಸಲಾಗಿದ್ದು, ಕ್ರಮವಾಗಿ 832 
ಸಾಮಾನ್ಯ: ಕರ್ತವ್ಯ ವೈದ್ಯಾಧಿಕಾರಿಗಳು ಹಾಗೂ 335 ತಜ್ನ 


ವೈದ್ಯರುಗಳು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 


ಉಳಿದ ವೈದ್ಯರ ಹುದ್ದೆಗಳನ್ನು ವಿಶೇಷ ನೇರನೇಮಕಾತಿಯ 
ಹೆಚ್ಚುವರಿ ಪಟ್ಟಿ ಮೂಲಕ ಭರ್ತಿ ಮಾಡುವ ಪಕ್ರಿಯೆ 
ಜಾರಿಯಲ್ಲಿದೆ. 


2021 ನೇ ಸಾಲಿನಲ್ಲಿ ಎಂಬಿಬಿಎಸ್‌ ಪದವಿ ಪೂರೈಸಿದ 
2050 ವೈದ್ಯ ಅಭ್ಯರ್ಥಿಗಳನ್ನು 1 ವರ್ಷದ ಕಡ್ಡಾಯ 
ಸೇವೆಗಾಗಿ ಸ್ಥಳನಿಯುಕ್ತಿಗೊಳಿಸಲಾಗಿದ್ದು, ಈ ಪೈಕಿ 1731 
ವೈದ್ಯರು ಹಾಜರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 


ಸೇವಾನಿರತ ಸ್ನಾತಕೋತ್ತರ (ಆರ್‌ಜಿಹೆಚ್‌ಎಸ್‌/ಡಿಎನ್‌ಬಿ/ 
ಸಿಪಿಎಸ್‌/ಎಂಪಿಹೆಚ್‌) ವ್ಯಾಸಂಗ ಪೂರೈಸಿ ಬರುವ ತಜ್ಞ 


4 ವೈದ್ಯರನ್ನು ಖಾಲಿ ಉಳಿದ ಹುದ್ದೆಗೆ ನೇಮಿಸಲಾಗುವುದು. 


ಎಂಬಿಬಿಎಸ್‌ ಪದವಿ ಪೂರೈಸಿದ ಮತ್ತು ಸ್ನಾತಕೋತ್ತರ 


ಪದನವಿ`ಪೂರೈಸಿದ ವೈದ್ಯ ಅಭ್ಯರ್ಥಿಗಳನ್ನು ಒಂದು. ವರ್ಷ 
ಕಡ್ಡಾಯ ಸರ್ಕಾರಿ ಸೇವೆಗೆ ನೇಮಿಸುವ ಮೂಲಕ 


ವೈದ್ಯರುಗಳ ಕೊರತೆ ನೀಗಿಸಲು ಕ್ರಮಕೈಗೊಳ್ಳಲಾಗುವುದು. 


ಆದಾಗ್ಯೂ ವೈದ್ಯಾಧಿಕಾರಿಗಳ ಅವಶ್ಯಕತೆಗಳನ್ನು 
ಸರಿದೂಗಿಸಲು ಈ ಕೆಳಗಿನಂತೆ ಕಮ ಕೈಗೊಳ್ಳಲಾಗಿದೆ. 


1. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಗುತ್ತಿಗೆ 
ಆಧಾರದ "ಮೇಲೆ ವೈದ್ಯರುಗಳ 
ನೇಮಕಾತಿಮಾಡಿಕೊಳ್ಳಲಾಗುವುದು. 

2. ಎಂ.ಬಿ.ಬಿ.ಎಸ್‌ ವೈದ್ಯರುಗಳು " ಲಭ್ಯವಿರದ 
ಸಂದರ್ಭದಲ್ಲಿ  ಆಯುರ್ಮೇದಿಕ್‌ : ವೈದ್ಯರುಗಳ 
ನೇಮಕಾತಿ ಮಾಡಲಾಗುವುದು. 

3: ಸರ್ಕಾರಿ ವೈದ್ಯರುಗಳಿಗೆ ಪ್ರೋತ್ಲಾಹ ಧನದ ಸೌಲಭ್ಯ 
" ನೀಡುವುದು. 

4. ಸ್ಮಾಶಕೋತ್ತರ ಪದವೀಧರರಿಗೆ ಗ್ರಾಮೀಣ 
ಪದೇಶದಲ್ಲಿ ಒಂದು ವರ್ಷ ಸೇವೆ' ಸಲ್ಲಿಸಿದ್ದೆ: 
ಪ್ರೋತ್ಸಾಹ ಧನದ ಸೌಲಭ್ಯ ನೀಡುವುದು." 

5. ಗ್ರಾಮೀಣ ಪ್ರದೇಶ/ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇವೆ 
ಸಲ್ಲಿಸುವವರಿಗೆ ಪ್ರೋತ್ಲಾಹ ಧನದ ಸೌಲಭ್ಯ 
ನೀಡುವುದು. 


ಆಕುಕ 46 ಹೆಚ್‌ಎಸ್‌ಡಿ 2021 


a 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


